ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


2135 


ಸದಸ್ಯರ ಹೆಸರು 


ಶ್ರೀ ಪ್ರಕಾಶ್‌ ಕೆರಾಥೋಡ್‌ 
(ನಾಮ ನಿರ್ದೇಶನ ಹೊಂದಿದವರು) 


| ಉತ್ತರಿಸುವ ದಿನಾಂಕ 


18.03.2022 


ಉತ್ತರಿಸುವ ಸಚಿವರು 


ಕೃಷಿ ಸಚಿವರು 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿ ದಾಳಿಂಬೆ, ದ್ರಾಕ್ಮಿ, 
ತೆಂಗು ಅಡಿಕೆ 'ಇತರೆ 
ತೋಟಗಾರಿಕೆ ಬೆಳೆಗಳಿಗೆ 
ರಾಸಾಯನಿಕ ಗೊಬ್ಬರಗಳ 
ಅವಶ್ಯಕತೆಯಿದ್ದು, 
ರಾಸಾಯನಿಕ ಗೊಬ್ಬರದ 
ಬೆಲೆಯು ಗಗಸಕ್ಕೆ ಏರಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೆಛ 


ದೇಶದಲ್ಲಿ ಡಿ.ಎ.ಪಿ ಮತ್ತು ಕಾಂಷೆಸ್ಸ್‌ 

ರಸಗೊಬ್ಬರಗಳಿಗೆ ಅವಶ್ಯವಿರುವ ಕಚ್ಚಾವಸ್ತುಗಳನ್ನು 
ಹಾಗೂ ಶೇಕಡ 100 ರಷ್ಟು ಐಮಯ್‌.ಒ.ಪಿ 
ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳಲಾಗುತ್ತಿದ್ದು, 
ಕಳೆದ ಏಳೆಂಟು .ತಿಂಗಳುಗಳಿಂದ ಅಂತರರಾಷ್ಟಿೀಯ 
ಮಟ್ಟದಲ್ಲಿ, ರಸಗೊಬ್ಬರ ಮಾರುಕಟ್ಟೆಯಲ್ಲಿ 
ಕಚ್ಚಾವಸ್ತುಗಳ ಓಲೆ ಏರಿಕೆಯಾದ. ಹಿನ್ನೆಲೆಯಲ್ಲಿ 
ರಸಗೊಬ್ಬರಗಳ * ಬೆಲೆಯು ಐರಿಕೆಯಾಗಿರುವುದು 
ಸರ್ಕಾರದ ಗಮನಕೆ ಬಂದಿದೆ. 


ಆ) 


ಡಿಎಪಿ ಹಾಗೂ ಪೊಟ್ಯಾಷ್‌ 
ಮುಂತಾದ ರಸಗೊಬ್ಬರಗಳ 
ಬೆಲೆಯು ಹೆಚ್ಚಾಗಿದ್ದ, ರೈತರು 
ಸಂಕಷ್ಟದಲ್ಲಿ 
ಸಿಲುಕಿರುವುದರಿಂದ ' 
ರಸಗೊಬ್ಬರದ ಬೆಲೆಯನ್ನು 
ಇಳಿಸಲು ಸರ್ಕಾರವು ಕುಮ 
ಕೈಗೊಂಡಿದೆಯೇ? 


ಡಿಎಪಿ ಹಾಗೂ ` ಪೊಟ್ಯಾಷ್‌ ಮುಂತಾದ ' 
ರಸಗೊಬ್ಬರಗಳ ಗರಿಷ್ಠ' ಮಾರಾಟ ದರವನ್ನು 
ಸರಬರಾಜು ಸಂಸ್ಥೆಗಳಿಂದಲೇ ವಿಗಧಿಪಡಿಸಲಾಗುತ್ತದೆ. 
ರಸಗೊಬ್ಬರಗಳ ಬೆಲೆಗಳು ಅತಿಯಾಗಿ ಹೆಚ್ಚಾದ 
ಸೆಂದರ್ಭದಲ್ಲಿ ರೈತರಿಗೆ ತೊಂದರೆಯಾಗದಂತೆ ಕೇಂದ್ರ 
ಸರ್ಕಾರದಿಂದ ಆಗಿಂದಾಗ್ಗೆ ಬೆಲೆಯನ್ನು ನಿಯಂತ್ರಿಸಲು 
ಕ್ರಮವಹಿಸಲಾಗುತ್ತದೆ. 


ದರ ನಿಗಧಿಪಡಿಸಲು ರಸಗೊಬ್ಬರದ ವಿನಿಮಯ ದರ, 
ಹೊಸ ಅಮದು ಬೆದೆ, ಕಸ್ಟಮ್ಸ್‌ ಸುಂಕ ಹಾಗೂ 
ಜಿ.ಎಸ್‌.ಟಿ, ಬಂದರಿನಲ್ಲಿ ರಸಗೊಬ್ಬರದ ನಿರ್ವಹಣೆಯ 
ಇತರೆ ವೆಚ್ಚಿಗಳನ್ನು ಪರಿಗಣಿಸಲಾಗುತ್ತದೆ. 


ಒಂದು ಟನ್‌ ಡಿ.ಎ.ಪಿ ರಸಗೊಬ್ಬರದ ಬೆಲೆಯು ರೂ. 
57000 ಕ ಹೆಚ್ಚಳವಾದ ಕಾರಣ, ಕೇಂದ್ರ ಸರ್ಕಾರವು | 
ಡಿ.ಎ.ಪಿಯ ಪ್ರತಿ ಟನ್‌ ಗೆ ರೂ. 33000 ರಂತೆ 
ಸಹಾಯಧನವನ್ನು. ಘೋಷಿಸಿ ರೈತರಿಗೆ ರೂ. 24000 
(ಹಳೆಯ ದರಕ್ಕೆ) ಗೆ ದೊರೆಯುವಂತೆ ಕ್ರಮವಹಿಸಲಾಗಿದೆ. 
ಹಾಗಾಗಿ ಡಿ.ಎ.ಪಿ ರಸಗೊಬ್ಬರದ ಪ್ರತಿ ಚಿಳಲದ ದರವು 
ಲೂ. 1,200 ಆಗಿರುತ್ತದೆ. 


pe 


ರಸಗೊಬ್ಬರದ ಪ್ರತಿ: ಚೀಲದ ದರವು ರೂ. 1700 


ಹಾಗೂ ಪೊಟ್ಯಾಷ್‌ ದರವು ಪ್ರತಿ ಟಿನ್‌ಗೆ ರೂ. 40,147 
ಎಂದು ವಿಗಧಿಪಡಿಸಲಾಗಿಡ್ದರೂ ಕೇಂದ್ರ ಸರ್ಕಾರವು 
ಪ್ರತಿ ಟಿಸ್‌ ಎಂ.ಒ.ಪಿಗೆ ರೂ. 6070 ರಂತೆ ರಿಯಾಯಿತಿ ದರ 
ನಿಗಧಿಪಡಿಸಿದ್ದರಿಂದ ರೈತರಿಗೆ ಪ್ರತಿ ಟನ್‌ನ ಮಾರಾಟ 
ದರವು ರೂ. 34000 ಆಗಿರುತ್ತದೆ. ಹಾಗಾಗಿ ಎಮ್‌.ಓ.ಪಿ 


ಆಗಿರುತ್ತದೆ. 

ಅದೇ ರೀತಿ ಪ್ರಮುಖ ಕಾಂಷೆಕ್ಸ್‌ ರಸಗೊಬ್ಬರ 
(10:26:26, 20:20:0:13 ಮತ್ತು 12:32:16) ದ ಬೆಲೆಯು 
ಹಚ್ಚಾದ ಕಾರಣ, ಮೊದಲೇ ಬಿಗಧಿಪಡಿಸಿದ್ದ ರಿಯಾಯಿತಿ 
ದರಕ್ಕಿಂತ ಹೆಚ್ಚಾಗಿ ಪ್ರತಿ ಟನ್‌ ಗೆ ರೂ2000, ರಂತ 
ನಿಗಧಿಪಡಿಸಲಾಗಿದೆ. 


py 


ಸ೦ಖ್ಯೆ: AGRI-ACT/65/2022 


